ಶಾಲಾ ಮೂಲಕ ಪ್ರಜಾಪಭುತ್ಸದ ಕಲಿಕೆ 


ಅಭಿಲಾಷಾ ಅವಸ್ಥಿ 


2೦1೨ರ ಚಳಗಾಲದಲ್ಲ, ಶಾಲೆಗಕಲ್ಲ ಪ್ರಜಾಪ್ರಭುತ್ವವು ಹೇಗೆ ಕೆಲಸ 
ಮಾಡುತ್ತದೆ ಹಾಗು ಪ್ರಜಾಸತ್ತೆಗೆ ಸಂಬಂಧಿಸಿದ ಪರಿಕಲ್ಪನೆಗಳನ್ನು 
ಬೋಧಿಸುವ ಪರಿಣಾಮಗಳನ್ನು ತಿಆದುಕೊಳ್ಳುವ ಉದ್ದೇಶದಿಂದ 
ದಿನೇಶಪುರದ ಅಜೀಂ ಪ್ರೇಮ್‌ಜ ಶಾಲೆಯಲ್ಲ ನಾನು 
ಸೀಮಿತವಾದ ಒಂದು ಸಂಶೋಧನಾ ಅಧ್ಯಯನವನ್ನು ನಡೆಸಿದೆ. 
ನಾನು ಆರು, ಏಳು ಮತ್ತು ಎಂಟನೇ ತರಗತಿಯಲ್ಲ ಕೆಲಸ 
ಮಾಡಿದರೂ ಏಳನೇ ತರಗತಿಯೇ ನನ ಅಧ್ಯಯನದ 


೩ 
ಕೇಂದ್ರಬಂದುವಾಗಿತ್ತು. 2೦೦5ರ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 


ಅನ್ಪಯ ಪರಿಷ್ಟತಗೊಂಡ ಎನ್‌ಸಿಇಆರ್‌ಟ (NCERT) ಸಮಾಜ 
ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಕೊಟ್ಟರುವಂತೆ ಪ್ರಜಾಸತ್ತೆಯ ಕೆಲವು 
ಮೂಲ ಪರಿಕಲ್ಪನೆಗಳನ್ನು ವಾನು ಅವರಿಗೆ ಬೋಧಿಸಿದೆ. 


ಪ್ರಜಾಪ್ರಭುತ್ವದ ಇರುವಿಕೆ 
ಶಾಲಾ ಪಠ್ಯಕ್ರಮ 


ಮಗುವಿನ ಕಲಕೆಯನ್ನು ರೂಪಿಸುವಲ್ಲ ಅನೇಕ ಸಂಗತಿಗಳ 
ಪಾತ್ರವಿರುತ್ತದೆ. ಅವುಗಳಲ್ಲ ಮುಖ್ಯವಾದುದು ಶಾಲಾ ಪಠ್ಯಕ್ರಮ. 
ಪಠ್ಯಕ್ರಮದ ಮೇಲೆ ಇತರ ಹಲವು ಸಂಗತಿಗಳು ಪರಿಣಾಮ 
ಜೀರುತ್ತದೆಯಾದರೂ. ಶಾಲಾ ಸಂದರ್ಭದಲ್ಲ ಒಳಗೊಳ್ಳುವ ಗೌಪ್ಯ 
ಪಠ್ಯಕ್ರಮವೇ ಗಮನಾರ್ಹ ಅಂಶವಾಗಿರುತ್ತದೆ. 


ದಿನೇಶಪುರದ ಅಜೀಂ ಪ್ರೇಮ್‌ಜ ಶಾಲೆಯ ಸಂದರ್ಭದಲ್ಲ ನಾನು 
ಗಮನಿಸಿದಂತೆ, ಭಾರತದ ಪ್ರಜಾಪ್ರಭುತ್ವದಲ್ಲ ಮೂಲಭೂತ 
ತತ್ವವೆಂದು ವರ್ಣಿಸಲಾಗಿರುವ ಸಮಾನತೆಯನ್ನು ಅರಿತು- 
ಕೊಳ್ಳಲಾಗಿತ್ತು. ಬಹುತೇಕ ಮಕ್ಕಳ ಜೊತೆಗೆ ಕತೆಗಳ ಬಣ್ಣ 
ಚರ್ಚಿಸಿದಾಗ ಮತ್ತು ಚಟುವಟಕೆಗಕ್ರ್ಲ ಗಮನಿಸಿದಂತೆ ಅವರು 
ಬಾರತದ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದ ಅಂಶಗಳನ್ನು 
ಅರ್ಥೈಸಿಕೊಳ್ಳಲು ಶಕ್ತರಾಗಿದ್ದುದನ್ನು ಗಮನಿಸಿದೆ. ಸಂವಿಧಾನಕ್ಕೆ 
ವಿರುದ್ಧವಾದುದನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಗುರುತಿಸುವ 
ಆಂತರಿಕ ಸಾಮರ್ಥ್ಯವನ್ನು ಹಾಗು ಯಾವ ಸಂದರ್ಭಗಳಕಲ್ಲ ಹಾಗೆ 
ಆಗುತ್ತವೆ ಎನ್ನುವುದನ್ನು ವಾನಮು ವಿದ್ಯಾರ್ಥಿಗಳಲ್ಲ ಸ್ಪಷ್ಟವಾಗಿ 
ಗಮಸನಿಸಬಹುದಾಗಿತ್ತು. 


ಶೈಕ್ಷಣಿಕವಾಗಿ (ಆ ಶಾಲೆಯು ಎನ್‌ಸಿಇಆರ್‌ಟ ಪಠ್ಯವನ್ನು 
ಅಳವಡಿಸಿಕೊಂಡಿದೆ). ಮೂರೂ ತರಗತಿಗಳಲ್ಲ 'ಸಮಾನತೆ'ಯನ್ನು 
ಖೋಧಿಸಲಾಗುತ್ತಿತ್ತು. ಏಳನೇ ತರಗತಿಯಲ್ಪ್ಲ. ನಾನು ಅಂಗ 
ಸಮಾನತೆಯನ್ನು ಬೋಧಿಸುತ್ತಿದ್ದಾಗ. ಅವರಲ್ಪನ ಸಮಾನತೆಯ 
ಕಲ್ಪನೆಯೂ ಬೆಳಕಿಗೆ ಬಂದಿತು. ಹುಡುಗರು ತಮ್ಮಂತೆಯೇ ಯಾಕೆ 
ಕೆಲಸ ಮಾಡಿಸಲಾಗುವುದಿಲ್ಲ ಎಂದು ಹುಡುಗಿಯರು ಪ್ರಶ್ನಿಸಿದರು. 
ಕೆಲವು ಹುಡುಗರು ತಾವು ಮನೆಯ ಎಲ್ಲಾ ಕೆಲಸಗಳಲ್ಲ 
ಸಮಾನವಾಗಿ ತೊಡಗಿಸಿಕೊಳ್ಳುತ್ತೇವೆ ಎಂದು ಹೇಆದರು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ವಾನು ಏಳನೇ ತರಗತಿಯ ವಿದ್ಯಾರ್ಥಿಗಳಗೆ ಅಂಗ ಸಮಾನತೆಯ 
ಕುರಿತಾದ ಕಿರುಚಿತ್ರ 'ದಿ ಇಂಪಾಸಿಬಲ್‌ ಡ್ಲೀಮ್‌'ಅನ್ನು (The 
Impossible Dream) ತೋರಿಸಿದೆ. ಹಾಸ್ಯ ಮತ್ತು ಅದ್ಭುತವಾದ 
ದೃಶ್ಯಗಳ ಮೂಲಕ ಈ ಕಿರುಚಿತ್ರದಲ್ಲಿ. ಮನೆಗೆಲಸ ಮತ್ತು ಮಕ್ಕಳ 
ಪೋಷಣೆಯಲ್ಲ ಗಂಡಸರೂ ಸಹ ಜವಾಬ್ದಾರಿಯನ್ನು ಹಂಚಿ- 
ಕೊಳ್ಳಬೇಕಾದ ಅವಶ್ಯಕತೆಯನ್ನು ತೋರಿಸಿಕೊಡಲಾಗಿದೆ. 
ವಿದ್ಯಾರ್ಥಿಗಳು ಅದರಲ್ಲನ ನ್ಯೂನತೆಗಳನ್ನು ತಕ್ಷಣವೇ 
ಗುರುತಿಸಿದರು ಮತ್ತು ಅವೆಲ್ಲವನ್ನು ತಮ್ಮ ಬದುಕಿಗೆ 
ಅನ್ನಯುಸಿಕೊಂಡರು. ತಾವು ಮತ್ತು ಇತರರು ಅಂಗದ ಕಾರಣಕ್ಷಾಗಿ 
ಎದುರಿಸುತ್ತಿರುವ ತಾರತಮ್ಯಗಳ ಬಗ್ಗೆ ಅವರು ಉದಾಹರಣಿ- 
ಯೊಂದಿಗೆ ಹೇಆಕೊಂಡರು. ಆಗ ನಾವು. ಸಮಾನತೆ ಬಣ್ಣ 
ಸಂವಿಧಾನದಲ್ಲ ಏನು ಹೇಳದೆ ಎಂದು ತಿಆಸಲಾರಂಭಸಿದೆವು. 
ಆದರೆ ಅಚ್ಚರಿ ಎಂಬಂತೆ ಏಳನೇ ತರಗತಿಯ ವಿದ್ಯಾರ್ಥಿಗಳು ಈ 
ಪರಿಕಲ್ಪನೆಯನ್ನು ತುಂಬಾ ಆಂತರಿಕವಾಗಿ ಗ್ರಹಿಸುವಂತೆ 
ಕಂಡುಬಂದರು. ತಮ್ಮ ಮನೆಗಕಲ್ಲ ಕಾಣುವ ಅಸಮಾನತೆಯ ಬದ್ದೆ. 
ವಿಶೇಷವಾಗಿ ಹೆಣ್ಣುಮಕ್ಕಳಗಿದ್ದ ಅಸಮಾನತೆಯ ಬಣ್ಣೆ ಅಂದರೆ, 
ಅವರು ಶಾಲಾ ಸಮಯದ ಬಳಕ ಮನೆಗೆಲಸಗಳನ್ನು 
ಮಾಡಬೇಕಾದ ಅನಿವಾರ್ಯತೆ ಮತ್ತು ಗಂಡು ಮಕ್ನಳಗೆ ಅದರಿಂದ 
ವಿನಾಲುತಿ ಇದ್ದುದರ ಬಗ್ಗೆ ಅವರು ಮುಕ್ತವಾಗಿ ಮಾತನಾಡಿದರು. 


'ನೀವು ಈ ಶಾಲೆ ಮತ್ತು ತರಗತಿಯಲ್ಲ ಸಮಾನರಾಗಿದ್ದೀರಿ 
ಅಂದುಕೊಂಡಿದ್ದೀರಾ?' ಎಂದು ನಾನು ಕೇಳದಾಗ ಅವರ 
ಉತ್ತರದಲ್ಲ ಹೌದೆಂಬ ಬಚಿತತೆ ಇತ್ತು. 'ಹಾಗೆ ಯಾಕೆ ಹೇಳುತ್ತೀರಿ' 
ಎಂದು ಕೇಳದ್ದಕ್ಕೆ. 'ಶಾಲೆಯಲ್ಲ ನಮ್ಮನ್ನು ಸಮಾನವಾಗಿ 
ಕಾಣಲಾಗುತ್ತದೆ" ಎಂದು ಉತ್ತರಿಸಿದರು. ಶಾಲಾ ಪ್ರಾಂಶುಪಾಲರು 
ತಮ್ಮೆಲ್ಲರನ್ನೂ ಸಮಾನವಾಗಿ ಕಾಣುತ್ತಾರೆ. ಅಲ್ಲದೆ ತಾರತಮ್ಯ 
ಕಂಡುಬಂದಲ್ಲ ಅದನ್ನ್ನಿ ವಿರೋದಿಸುತ್ತಾರೆ ಎಂದು 
ಉದಾಹರಣೆಯನ್ನೂ ಕೊಟ್ಟರು. 


ಏಳನೇ ತರಗತಿಯ 'ಗ್ರೋಂಯುಂಗ್‌ ಅಪ್‌ ಆಸ್‌ ಬಾಯ್‌ ಅಂಡ್‌ 
ಗಲ್ಲ್‌' (Growing up as Boys and Girls) aoಬ ಪಠ್ಯ- 
ಪುಸ್ತಕದಿಂದ 'ಮೈ ಮದರ್‌ ಡಸನ್ನ್‌ ವಕ್‌£' (My Mother 
Doesn't Work) wow ಪಾಠವನ್ನು ಹಿದಿ, ಮನೆಕೆಲಸಗಳಲ್ಪ 
ನೆರವಾಗುವ ವಿಚಾರವನ್ನು ಗಂಚೀರವಾಗಿ ಚರ್ಚಿಸಿದೆವು. 
ಹುಡುಗರು ಯಾಕೆ ಮನೆಯ ಕೆಲಸಗಳಲ್ಲ ನೆರವಾಗುವುದಿಲ್ಲ 
ಎಂಬುದಕ್ಕೆ ಕಾರಣ ಕಂಡುಕೊಳ್ಳುವ ಹಂತದಲ್ಲ. ತಮ್ಮ ಮನೆಗಕಲ್ಪ 
ಯಾವುದೇ ಕೆಲಸಗಳಗೆ ನೆರವಾಗುವಂತೆ ತಮಗೆ ಪೋಷಕರು 
ಹೇಳುವುದಿಲ್ಲ. ಯಾಕೆಂದರೆ, ಮನೆಯ ಕೆಲಸ ಮಾಡುವುದು 
ಹುಡುಗರ ಜವಾಬ್ದಾರಿ ಅಲ್ಲ ಎಂದು ತಮ್ಮ ಪೋಷಕರಲ್ಲ ಹಳೆಯ 
ಕಾಲದ ನಂಬಕೆ ಬೇರೂರಿದೆ' ಎಂದು ಹುಡುಗರು ತಿಅಸಿದರು. 
'ನಾನು ಪ್ರತೀದಿನ ಪೂಜೆ ಮಾಡಲೇ ಎಂದು ನನ್ನ ಅಜ್ಜಿಯನ್ನು 
ಒಮ್ಮೆ ಕೇಳದೆ. ಅದಕ್ಕೆ ಅವರು, 'ಅದು ಹುಡುಗರ ಕೆಲಸವಲ್ಲ' ಎಂದು 
ಹೇಳದರು - ಎಂದು ಒಬ್ಬ ಬಾಲಕ ವಿವರಿಸಿದ. ಗಂಡು ಮಕ್ಷಳು 


ಮತ್ತು ಹೆಣ್ಣುಮಕ್ಕಳಗೆ ಕೆಲಸ ಹಂಚಿಕೆ ಮಾಡುವ ವಿಚಾರವಾಗಿ 
ಮನೆಯವರಲ್ಲ ಬೇರೂರಿರುವ ಜಗುಟುತನವನ್ನು. ಒಬ್ಬರು 
ಇನ್ನೊಬ್ಬರ ಕೆಲಸವನ್ನು ಹಂಚಿಕೊಂಡು ಮಾಡುವುದಕ್ಕೂ 
ನಮನೀಯತೆ ಇಲ್ಲದಿರುವುದನ್ನೂ ಇದು ತೋರಿಸಿಕೊಡುತ್ತದೆ. 
ಶಾಲೆಯಿಂದ ಮನೆಗೆ ಹೋದಾಗ ಎಷ್ಟೆ ದಣಿವಾಗಿದ್ದರೂ 
ಮನೆಕೆಲಸಗಳನ್ನು ಅನಿವಾರ್ಯವಾಗಿ ಮಾಡಲೇಬೇಕು ಎಂದು 
ಮನೆ ಮಂದಿಯ ನಿರೀಕ್ಷೆಯಾಗಿರುತ್ತದೆ ಎಂದು ಹುಡುಗಿಯೊಬ್ಬಳು 
ಹೇಆದಳು. ಇದೇ ವಿಚಾರವನ್ನು ಏಳನೇ ತರಗತಿಯ ಅನೇಕ 
ಗುಂಪುಗಳೊಡನೆ ಚರ್ಚಿಸಿದಾಗ ಹಲವು ರೀತಿಯ ವಾದಗಳು 
ನಡೆದು, ಹಳೆಯ ತಲೆಮಾರಿನವರ ಸಂಕುಚಿತ ಮನೋಭಾವದ ಬಣ್ಣ 
ಪರ ಮತ್ತು ವಿರೋಧದ ಅಭಿಪ್ರಾಯಗಳು ವ್ಯಕ್ತವಾದವು. ಆರರಿಂದ 
ಏಳನೇ ತರಗತಿಯವರೆಗಿನ ಪ್ರತಿಯೊಬ್ಬ ವಿದ್ಯಾಧ್ಥಿಯಲ್ಲೂ 
ಸಮಾನತೆಯ ಪರಿಕಲ್ಪನೆಯ ಬಗ್ಗೆ ಅರಿವು ಇತ್ತು. ತಮ್ಮ ಬಗ್ಗೆ 
ಪಕ್ಷಪಾತ ಮಾಡಬಾರದು, ಒಂದು ವೇಳೆ ಆದದ್ದರೂ. ಆ ವಿಚಾರದಲ್ಲಿ 
ನೆರವು ಪಡೆಯಬೇಕು ಎಂಬ ತಿಳುವಳಕೆ ಅವರಲ್ಲತ್ತು. ಆದ್ದರಿಂದ, 
ಶೇ ಪರಿಕಲ್ಪನೆಯ ಬಗ್ಗೆ ಈೇ ಹಂತದ ವಿದ್ಯಾರ್ಥಿಗಳು ತಕ್ಷಣ 
ಸ್ಪಂದಿಸಿದ ರೀತಿಯ ಜೊತೆಗೆ ಸಮಾನತೆಯ ದೃಷ್ಟಿಕೋನವನ್ನು 
ಎತ್ತಿಹಿಡಿದುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಲಾಯುತು. ಪಠ್ಯಪುಸ್ತಕದಲ್ಲಿ 
ಯಾವುದೋ ಅಪರಿಚಿತ ಪರಿಕಲ್ಪನೆಯನ್ನು ನೀಡಲಾಗಿದೆ ಎಂದು 
ಯಾರೂ ಭಾವಿಸದೆ ಹೆಚ್ಚು ವಾಸ್ತವಿಕವಾದ ಹಾಗು ಸಂಬಂಧಪಟ್ಟ 
ವಿಚಾರಗಳನ್ನ ಚರ್ಚಿಸಿದರು. ಶಾಲೆಯಲ್ಪ್ಲ ಕಾಕಜಪೂರ್ವಕವಾಗಿ 
ನಿರ್ಮಿಸಲಾಗಿರುವ ಪಕ್ಷಪಾತ ವಿರೋಧಿ ವಾತಾವರಣದ 
ನೆರವಿನೊಂದಿಗೆ. ಎನ್‌ಸಿಇಆರ್‌ಟ ಪಠ್ಯ-ಪುಸ್ತಕದಲ್ಲನ 
ಅಧ್ಯಾಯಗಳನ್ನು ಕೈಗೆತ್ತಿಕೊಂಡಾಗ ಅವರು ಅದರೊಂದಿಗೆ 
ಆಳವಾಗಿ ತಮ್ಮನ್ನು ತೊಡಗಿಸಿಕೊಂಡರು. 


ತರಗತಿ ಮತ್ತು ವಿದ್ಯಾರ್ಥಿ ಪ್ರತಿನಿಧಿಗಳು 


ಪ್ರತಿ ತರಗತಿಯಲ್ಲೂ ಇಲ್ಲರು ತರಗತಿ ಪ್ರತಿನಿಧಿಗಳು (class 


representatives) ಇದ್ದರು. ತಲಾ ಒಂದು ಗಂಡು ಮಗು ಹಾಗು 
ಒಂದು ಹೆಣ್ಣು ಮಗು. ಅವರಿಗೆ ಬೇರೆಬೇರೆ ರೀತಿಂ೫ 
ಕರ್ತವ್ಯಗಳದ್ದವು. ಉದಾಹರಣೆಗೆ, ತರಗತಿಯ ಶುಚಿತ್ವ 
ಕಾಪಾಡುವುದು, ಇತರ ವಿದ್ಯಾರ್ಥಿಗಳಲ್ಲನ ಶಿಸ್ತು. ತರಗತಿಯ 
ಆಂತರಿಕ ಸಮಸ್ಯೆಗಳನ್ನು ಬಗೆಹರಿಸುವುದು. ಮಹತ್ವದ ವಿಷಯಗಳ 
ಕುರಿತು ಅಧ್ಯಾಪಕರನ್ನು ಸಂಪರ್ಕಿಸುವುದು ಇತ್ಯಾದಿ. ಜೊತೆಗೆ 
ಅವರಿಗೆ ಶಾಲೆಯ ಮಟ್ಟದ ಕರ್ತವ್ಯಗಳೂ ಇದ್ದವು. ಉದಾಹರಣಿಗೆ: 
ಮಧ್ಯಾಹ್ನದ ಜಸಿಯೂಟ ಬಡಿಸುವುದು ಊಟದ ಬಳಕ ಪ್ರತಿ 
ತಟ್ಟೆಯನ್ನೂ ಸ್ವಚ್ಛವಾಗಿ ತೊಳೆದಿಡಲಾಗಿದೆಯೇೇ ಎಂದು 
ನೋಡುವುದು, ಶೂಗಳನ್ನು ಸೂಕ್ತ ಸ್ಥಳಗಳಲ್ಲ ಇಡಲಾಗಿದೆಯೇ 
ಎಂದು ನೋಡುವುದು. ತಡವಾಗಿ ಶಾಲೆಗೆ ಬಂದವರ ಹೆಸರುಗಳನ್ನು 
ಬರೆದಿಡುವುದು ಇತ್ಯಾದಿ. 


ಇಷ್ಟಲ್ಲದೆ. ಶಾಲೆಯಲ್ಲ ಇನ್ನಿಬ್ಬರು ವಿದ್ಯಾರ್ಥಿಗಳು- ಒಬ್ಬ ಹುಡುಗ 
ಮತ್ತು ಒಬ್ಬ ಹುಡುಗಿ- ಶಾಲಾ ಪ್ರತಿನಿಧಿಗಳದ್ದರು. ಅಲ್ಲದೆ ಪರ್ವ 
ನ್ಯಾಯಾಂಗ ಅಧಿಕಾರಿಯೂ ಇದ್ದರು. ಈ ಎಲ್ಲಾ ಪ್ರತಿನಿಧಿಗಳು- 
ತರಗತಿ ಪ್ರತಿನಿಧಿ, ಶಾಲಾ ಪ್ರತಿನಿಧಿ ಮತ್ತು ನ್ಯಾಯಾಂಗ ಅಧಿಕಾರಿ 
ಪ್ರತಿ ಬುಧವಾರ ಸಭೆ ಸೇರಿ ತಮ್ಮತಮ್ಮ ಜವಾಬ್ದಾರಿ ಮತ್ತು 
ಕರ್ತವ್ಯಗಳ ಬಣ್ಣೆ ಚರ್ಚಿಸಿ, ತಮ್ಮತಮ್ಮ ತರಗತಿಂಶ 
ವಾತಾವರಣವನ್ನು ಬದಲಾಯಿಸಲು, ಸೌಂದರ್ಯ ಹೆಚ್ಚಿಸಲು 
ಯೋಜನೆಗಳನ್ನು ರೂಪಿಸುತ್ತಿದ್ದರು. ಅಲ್ಲದೆ, ಶಾಲಾ ಸಿಬ್ಬಂದಿ ಮತ್ತು 
ವಿದ್ಯಾರ್ಥಿಗಳ ನಡುವೆ ಸಂಪರ್ಕ ಸೇತುವೆಗಳಂತೆ ಕೆಲಸ 
ನಿರ್ವಹಿಸುತ್ತಿದ್ದರು. ಈ ಚರ್ಚೆಗಳು ಅವರಲ್ಲನ ನಾಯಕತ್ವ 


ಗುಣವನ್ನು ಉದ್ದೀಪನಗೊಳಸುವ ನಿಟ್ಟನಲ್ಲ ಪಾತ್ರ ವಹಿಸಬೇಕು 
ಎಂಬ ಗುರಿಯನ್ನೂ ಹೊಂದಲಾಗಿತ್ತು. ಇವೆಲ್ಲವನ್ನೂ ತರಗತಿ 
ಪ್ರತಿನಿಧಿಗಳನ್ನು ವಿದ್ಯಾರ್ಥಿಗಳ ಮೂಲಕ ಚುನಾಲಯುಸಪಿ, ಈ ತರಗತಿ 
ಪ್ರತಿನಿಧಿಗಳು ಒಟ್ಟಾರೆ ವಿದ್ಯಾರ್ಥಿ ಸಮುದಾಯದ ಎಏಳಗೆಗಾಗಿ 
ತೀರ್ಮಾನಗಳನ್ನು ಕೈಗೊಳ್ಳುವುದು. ಯಾವುದೇ ಸಂದರ್ಭದಲ್ಲೂ 
ಏಕಪಕ್ಷೀಯವಾಗಿ (ನಿರಂಕುಶ) ತೀರ್ಮಾನ ಕೈಗೊಳ್ಳದಿರುವುದು. 
ಇತರ ಪ್ರತಿನಿಧಿಗಳ ನಿಲುವುಗಳನ್ನೂ ಗಣನೆಗೆ ತೆಗೆದುಕೊಳ್ಳುವುದು 
ಹೀಗೆ ಎಲ್ಲವನ್ನು ಪ್ರಜಾಪ್ರಭುತ್ವದ ನಿಂಶುವರಾವಳಂರಶು 
ಆಧಾರದಲ್ಲಯೇ ಮಾಡಲಾಗುತ್ತಿತ್ತು. ಬಹುಮುಖ್ಯವಾಗಿ, ಈ 
ಪ್ರಕ್ರಿಯೆಗಳು ಅವರಿಗೆ ಸಂಸತ್ತು ಯಾವ ರೀತಿಯಲ್ಲ ಕೆಲಸ 
ಮಾಡಬಹುದು ಎಂಬ ತಿಳುವಳಕೆಯನ್ನು ನೀಡುತ್ತಿದ್ದವು. ಸಭೆಗಳಲ್ಲ 
ಪ್ರತಿಯೊಬ್ಬರೂ ಮತ ಚಲಾಯುಸುತ್ತಿದ್ದರು ಹಾಗು ತಮ್ಮ 
ದೃಷ್ಟಿಕೋನಗಳನ್ನು ಹಂಚಿಕೊಳ್ಳುತ್ತಿದ್ದರು. 


ಹಾಗಿದ್ದರೂ, ಸಂರಚನೆ ಮತ್ತು ತತ್ವಗಳ ನೆಲೆಯಲ್ಲ ಇದು 
ಮಾದರಿಯಾಗಿ ಕಂಡುಬಂದರೂ, ಯಾರೂ ಕ್ರಿಯಾಶೀಲರಾಗಿ 
ಸಲಹೆ ನೀಡುತ್ತಿರಅಲ್ಲ ಎಂಬುದನ್ನು ನಾನು ಬಹಳ ಬೇಗನೆ 
ಗಮನಿಸಿದೆ. ವಿದ್ಯಾರ್ಥಿಗಳು ತಮ್ಮ ಕೆಲಸಗಳನ್ನು ತಮ್ಯ ಪಾಡಿಗೆ 
ಯಥಾವತ್ತಾಗಿ ಮಾಡುತ್ತಿದ್ದ ಕಾರಣ ಇಡೀ ಪ್ರಕ್ರಿಯೆ ಯಾಂತ್ರಿಕವಾಗಿ 
ಸಾಗುತ್ತಿತ್ತೇ ವಿನಾ ತಮ್ಮ ಅಭ್ಯಾಸಗಳನ್ನು ಉತ್ತಮಗೊಳಸುವ 
ನಿಟ್ಟಿನಲ್ಲ ಕ್ರಿಯಾಶೀಲರಾಗಿ ಪಾಲ್ಗೊಳ್ಳುತ್ತಿರಅಲ್ಲ. 'ಪ್ರತಿನಿಧಿ' ಪದದ 
ಅರ್ಥವೇನು ಎಂದು ಸಮಾಜವಿಜ್ಞಾನ ತರಗತಿಯಲ್ಲ ಒಬ್ಬ ತರಗತಿ 
ಪ್ರತಿನಿಧಿಯ ಬಳ ನಾನು ಕೇಳದೆ. ವಿದ್ಯಾರ್ಥಿಯೂ ಸೇರಿದಂತೆ 
ಯಾರೊಬ್ಬರಿಗೂ ಅದಕ್ಕೆ ಉತ್ತರ ಗೊತ್ತಿರಅಲ್ಲ. ಅಂದರೆ, ಮಕ್ಕಳು 
ಇತರರ ಮತಗಳ ಮೂಲಕ ಚುನಾಲುಸಿ ಬಂದಿರುವ ಕಾರಣ 
ತಮಗೊಂದು ಅಧಿಕಾರ ಸಿಕ್ಕಿದೆ ಎಂದು ಭಾವಿಸಿದ್ದರೇ ವಿನಾ, 
ವಿದ್ಯಾರ್ಥಿಗಳೊಂದಿಗೆ ಬೆರೆತು ಕೆಲಸ ಮಾಡಬೇಕು ಎಂಬ 
ಪರಿಕಲ್ಪನೆಯನ್ನು ಗ್ರಹಿಸಿರಲಲ್ಲ. ಈ ವಿದ್ಯಾರ್ಥಿಗಳ ಸಂದರ್ಭದಲ್ತ, 
ತರಗತಿ ಪ್ರತಿನಿಧಿಯ ಕರ್ತವ್ಯವನ್ನು ಅವರು ಸರಿಯಾಗಿ 
ಗಹಿಸಿರಲಲ್ಲ. ಪ್ರತಿನಿಧಿಗಳು ತಮ್ಮ ಸಾಮರ್ಥ್ಯವನ್ನು ಅಥ೯£- 
ಮಾಡಿಕೊಂಡಿದ್ದರೂ, ಅದನ್ನು ಹೊಣಿಗಾರಿಕೆಯಾಗಿ ಹೇಗೆ 
ಪರಿವರ್ತಿಸಿಕೊಳ್ಳಬೇಕೆಂದು ಅರಿತಿರಲಲ್ಲ. ವಿದ್ಯಾರ್ಥಿಗಳೂ ತಮ್ಮ 
ಪ್ರತಿನಿಧಿಗಳನ್ನು ಸಹಜವಾಗಿಯೇ ಪ್ರಶ್ನಿಸಬಹುದು ಹಾಗು ತಮ್ಮ 
ಬೇಡಿಕೆಗಳನ್ನು ಅವರ ಮುಂದಿಡಬಹುದು ಎಂದು 
ಭಾವಿಸಿಕೊಂಡಿರಲಲ್ಲ. 


ಶಿಕ್ಷಕರಿಂದ ಮಾದರಿ ನಡವಳಕೆಯ ಪ್ರದರ್ಶನ 


ಶಾಲಾ ಪ್ರಕ್ರಿಯೆಯಿಂದ ಹೊರಗೆ ನಾನು ಇತರ ಕೆಲವು 
ಉದಾಹರಣೆಗಳನ್ನು ಗಮನಿಸಿದೆ. ಅವು. ಶಿಕ್ಷಕರು ತೋರಿದ 
ಪ್ರಜಾಸತ್ತಾತೃ್ಯಕ ನಡವಳಕೆಯ ನಿದರ್ಶನಗಳಾಗಿದ್ದವು. ಒಂದು 
ನಿದರ್ಶನ ಹೀಗಿತ್ತು: ನಾನು ಕ್ರೀಡಾಂಗಣದಲ್ಲ ಕುಳತಿದ್ದಾಗ 
ಜಗಳವಾಡುತ್ತಿದ್ದ ಇಬ್ಬರು ವಿದ್ಯಾರ್ಥಿಗಳನ್ನು ಕೂರಿಸಿಕೊಂಡು 
ಕ್ರೀಡಾ ಶಿಕ್ಷಕರು ಮಾತನಾಡುತ್ತಿದ್ದುವನ್ನು ಗಮನಿಸಿದೆ. 
ಅವರಿಬ್ಬರನ್ನೂ ಒಟ್ಟಿಗೇ ಕೂರಿಸಿಕೊಂಡಿದ್ದ ಶಿಕ್ಷಕ ಕೆಲವು 
ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಅವರ ಪೋಷಕರು ಎಲ್ಲ ಕೆಲಸ 
ಮಾಡುತ್ತಾರೆ, ಮನೆಯಲ್ಲ ಏನಾದರೂ ಸಮಸ್ಯೆ ಇತ್ತೇ ಹಾಗು 
ಅಂತಿಮವಾಗಿ, ಇಬ್ಬರೂ ಜಗಳವಾಡಿದ್ದೇಕೆ ಎಂದು ಪ್ರಪ್ಲಿಸುತ್ತಿದ್ದರು. 
ಇಬ್ಬರೂ ತಮ್ಮತಮ್ಮ ನಿಲುವುಗಳನ್ನು ಹೇಳಕೊಂಡರು. 
ವಾಸ್ತವವನ್ನು ಅರ್ಥ ಮಾಡಿಕೊಂಡ ಶಿಕ್ಷಕರು ವಿವರಗಳನ್ನು 
ಪರಿಪೀೀಲಸಿ, ಅವರಿಬ್ಬರು ತೆಗೆದುಕೊಳ್ಳಬಹುದಾಗಿದ್ದ ಇತರ ತಾರ್ಕಿಕ 
ಆಯ್ದೆಗಳ ಬಗ್ಗೆ ಚರ್ಚಿಸಿದರು. ಅಲ್ಲದೆ ಇಬ್ಬರೂ ಒಂದಾಗುವಂತೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


27 


28 


ಮಾಡಿದರು. ಇದನ್ನೆಲ್ಲ ಒಂದಷ್ಟು ವಿದ್ಯಾಥಿಗಳು 
ಕೇಳಅಸಿಕೊಳ್ಳುತ್ತಿದ್ದುವನ್ನೂ ನಾನು ಗಮನಿಸಿದೆ. ಹೀಗೆ ಗಮನಿಸುವ 
ಮೂಲಕ ಕಅಯುವ (Observational learning) ಪರಿಕಲ್ಪನೆಯ 
ಮತ್ತು ಸಮಸ್ಯೆ ಬಗೆಹರಿಸುವ ಉಪಾಯವನ್ನು ಅಂತರ್ಗತ- 
ಗೊಳಸಿಕೊಳ್ಳುವ ಸಾಧ್ಯತೆಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು 
ಇದರಿಂದ ನನಗೆ ಸಾಧ್ಯವಾಯಿತು. ವಿಶೇಷವಾಗಿ ಈ ಘಟನೆಯಲ್ಲಿ. 
ವಯಸ್ಸ ಮಧ್ಯಸ್ಥಿಕೆದಾರರೊಬ್ಬರು ಎರಡೂ ಕಡೆಯ ನಿಲುವುಗಳನ್ನು 
ಆಅಸಿ ನ್ಯಾಯಯುತವಾದ ಮತ್ತು ಪಕ್ಷಪಾತವಿಲ್ಲದ 
ಪರಿಹಾರವನ್ನು ಮುಂದಿಲ್ಪದ್ದರು. 


ಈ ಪರಿಕಲ್ಪನೆಗಳ ಕುರಿತು ಇರುವ ನಿಕಟ ಪರಿಚಯದ ಹಿಂದಿನ 
ಕಾರಣಗಳು 


ಸಮಾನತೆಯ ಪರಿಕಲ್ಲನೆಯೊಂದಿಗಿನ ಉನ್ನತ ಮಟ್ಟದ ನಿಕಟ 
ಪರಿಚಯವು ಅವರ ದೃಷ್ಟಿಕೋನದ ನೆಲೆಯಲ್ಲ ಸಮಾನತೆ ಮತ್ತು 
ಪಕ್ಷಪಾತವನ್ನು ಪರಸ್ಪರ ವಿಭಜನಸಿ ನೋಡುವ ನೋಟದಿಂದ 
ಹೊರಹೊಮ್ಮಿದ್ದಾಗಿತ್ತು. ಇದು ಎಷ್ಟೋ ಕಾಲದಿಂದ ಶಾಲೆಯಲ್ಲ 
ರೂಪುಗೊಂಡು ಬೆಳೆದುದಾಗಿತ್ತು. ಶಾಲಾ ವ್ಯವಸ್ಥೆಯು - ಶಿಕ್ಷಕರು, 
ಪ್ರಕ್ರಿಯೆಗಳು ಮತ್ತು ಪಠ್ಯಕ್ರಮ (ಗೌಪ್ಯ ಪಠ್ಯಕ್ರಮವೂ 
ಒಳಗೊಂಡು) ಸಮಾನತೆಗೆ ಹೆಚ್ಚಿನ ಮೌಲ್ಯ ನೀಡಿದ್ದವು. 
ಸಮಾನವಾಗಿರಬೇಕು ಎಂದು ಬಯಸುವುದು ಮತ್ತು ಜನರಲ್ತ 
ನಿಜವಾದ ಸಮಾನತೆಯನ್ನು ಕಾಣುವುದರ ನಡುವೆ ದೊಡ್ಡ ಮಟ್ಟದ 
ಸಾಮರಸ್ಯವಿತ್ತು. ಇದಕ್ಕೆ ಕೊಡಬಹುದಾದ ಮತ್ತೊಂದು 
ನಿದರ್ಶನವೆಂದರೆ, ಈ ಶಾಲೆಯ ಪ್ರಾಂಶುಪಾಲರು ಮತ್ತು ಶಿಕ್ಷಕರ 
ನಡುವೆ ಕಟ್ಟುನಿಟ್ಟನ ಶ್ರೇಕಿಯ ಸಮಸ್ಯೆ ಇರಲಲ್ಲ. ಅವರೆಲ್ಲರೂ 
ಬೆಳಗಿನ ದೈನಂದಿನ ಸಭೆಗೆ ಒಟ್ದಾಗಿ ಕುಅತುಕೊಳ್ಳುತ್ತಿದ್ದರು ಮತ್ತು 
ಎಲ್ಲಾ ವಿಚಾರಗಳ ಬಗ್ಗೆ ತಮ್ಮ ತಮ್ಮ ಮತ ಚಲಾಯುಸುತ್ತಿದ್ದರು. 
ಪ್ರತಿಯೊಬ್ಬರಿಗೂ ಅಭಪ್ರಾಯ ವ್ಯಕ್ತಪಡಿಸುವ ಅವಕಾಶವಿತ್ತು. 
ಗೌಪ್ಯ ಪಠ್ಯಕ್ರಮವು ಕೂಡ ಈ ಪ್ರಕ್ರಿಯೆಗೆ ನೆರವಾಗುವಂತಿತ್ತು. 
ಇತರ ಎಲ್ಲಾ ಶಾಲೆಗಕಲ್ಲ ಬಹುತೇಕ ಪ್ರಕ್ರಿಯೆಗಳ ಇರುವಂತಹ 
ವಿದ್ಯಾರ್ಥಿ-ಶಿಕ್ಷಕ ಎಂಐ ವರ್ಗೀಕರಣಕ್ಷೆ ಹೊರತಾಗಿ ಈ 
ಶಾಲೆಯಲ್ಲ ಮಾತ್ರ ಹೆಚ್ಚಿನ ಶಿಕ್ಷಕರು ಮತ್ತು ಪ್ರಾಂಶುಪಾಲರು 
ಕೈಗೆಟಕುವಂತಿದ್ದರು. ಯಾವುದೇ ವಿದ್ಯಾರ್ಥಿಯೂ ಅವರ ಬಳ 
ಹೋಗಿ ತನ್ನು ಸಮಸ್ಯೆಯನ್ನು ಹೇಆಕೊಳ್ಳಬಹುದಾಗಿತ್ತು ಅಥವಾ 
ಪಶ್ನೆ ಕೇಕಬಹುದಾಗಿತ್ತು. ವಿದ್ಯಾರ್ಥಿಗಳನ್ನು ಅವರು ಅತ್ಯಂತ 
ಗೌರವದಿಂದ ಕಾಣುತ್ತಿದ್ದರು. ನನಗೆ ಆಶ್ಚರ್ಯವಾಗಿದ್ದೇನೆಂದರೆ, 
ಕೆಲವೊಂದು ವಿಷಯಗಳಲ್ಲ ವಿದ್ಯಾರ್ಥಿಗಳಗೂ, ಶಿಕ್ಷಕರಿಗೂ 
ಸಾಮ್ಯತೆಯನ್ನು ಕಾಣಬಹುದಾಗಿತ್ತು. ಉದಾಹರಣೆಗೆ, ಚಳ 
ಅಧಿಕವಿದ್ದಾಗ ವಿದ್ಯಾರ್ಥಿಗಳಂತೆ ಶಿಕ್ಷಕರಿಗೂ ಹೀಟರ್‌ ಸೌಲಭ್ಯ 
ಇರಲಲ್ಲ. ವಿದ್ಯಾರ್ಥಿಗಳಗಿಲ್ಲದ ಹೀಟರ್‌ ವ್ಯವಸ್ಥೆಯನ್ನು ಶಿಕ್ಷಕರಿಗೆ 
ಮಾತ್ರ ಒದಗಿಸುವುದು ಸಮ್ಮತವಾಗಿರಲಲ್ಲ. ಅಲ್ಲದೆ, ಎಲ್ಲಾ 
ವಿದ್ಯಾರ್ಥಿಗಳಗೂ ಹೀಟರ್‌ ಸೌಕರ್ಯ ಒದಗಿಸುವುದು 
ಸಾಧ್ಯವಾಗದ ಮಾತಾಗಿತ್ತು. ಇದು ಆ ಶಾಲೆಯಲ್ಲನ ಸಮಾನತೆಯ 
ನೀತಿಗೆ ಪ್ರಖರವಾದ ನಿದರ್ಶನವಾಗಿತ್ತು. ಮುಖ್ಯವಾಗಿ ಇದನ್ನು 
ವಿದ್ಯಾರ್ಥಿಗಳು ತಾವೂ ಅಂತರ್ಗತಗೊಳಸಿಕೊಂಡು ಅನುಸರಿಸಲು 
ಅವಕಾಶವಿತ್ನು. 


ಪ್ರಜಾಪ್ರಭುತ್ವವನ್ನು ಬೋಧಿಸುವುದು 
ಈಗಾಗಲೇ ಹೇಆದಂತೆ ನಾನು ನನ್ನು ಸಂಶೋಧನಾ ವಿಧಾನದ 


ಭಾಗವಾಗಿ, ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಗಳಗೆ ಪ್ರಜಾಪ್ರಭುತ್ವದ 
ಪರಿಕಲ್ಪನೆಗಳ ಬಗ್ಗೆ ಪಾಠ ಮಾಡಿದ್ದೆ. ಅದಕಾಗಿ, ಪ್ರತಿನಿಧಿಗಳನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಹೊಂದುವುದು ಮತ್ತು ಅವರ ಕೆಲಸಗಳನ್ನು ಪ್ರಶ್ನಿಸುವುದು, 
ಸರ್ಕಾರ, ಬದುಕನ ಬೇರೆಬೇರೆ ಮಜಲುಗಕ್ಲ ಸಮಾನತೆ ಮತ್ತು 
ಕ್ರಿಯಾಶೀಲ ನಾಗರಿಕರಾಗಿರುವುದು ಮೊದಲಾದ ಪ್ರಜಾಪ್ರಭುತ್ವದ 
ಸಾಮಾನ್ಯ ಚಿಂತನೆಗಳನ್ನು ಒಳಗೊಂಡಿದ್ದ ಕೆಲವು ವಿಷಯಗಳನ್ನು 
ನಾನು ಆರಿಸಿಕೊಂಡಿದ್ದೆ. 


ಆರನೇ ತರಗತಿ: ಪಟ್ಟಾರಿ, ನಗರ ಮತ್ತು ಗ್ರಾಮೀಣ ಆಡಳತ 


ಗ್ರಾಮೀಣ ಪರಿಸರದಲ್ಲ ಕಾರ್ಯನಿರ್ವಹಿಸುವ ಗ್ರಾಮೀಣ ಆಡಳತದ 
ಬದ್ಧೆ ಮತ್ತು ಸರ್ಕಾರದ ಪ್ರತಿನಿಧಿಗಳ (ಪಲ್ದಾರಿ) ಬದ್ಧೆ ನಾನು 
ಕಲಪಿದಾಗ, ಪ್ರತಿನಿಧಿಗಳನ್ನು ಮಾಧ್ಯಮಗಳು ದಿನಪತ್ರಿಕೆಗಕಲ್ಪ 
ಹೇಗೆ ಹೊಗಳುತ್ತವೆ ಅಥವಾ ತೆಗಳುತ್ತವೆ ಎಂಬುದನ್ನೂ ಮುಂದಿಟ್ಟೆ. 
ಚುನಾಲುತ ಪ್ರತಿನಿಧಿಗಳು ನಮ್ಮ ಹಕ್ಕು ಮತ್ತು ಬೇಡಿಕೆಗಆಗಾಗಿ 
ಲೋಕಸಭೆಯಲ್ಲ ಹೇಗೆ ಹೋರಾಡುತ್ತಾರೆ ಎಂದೂ ಏಳನೇ ಮತ್ತು 
ಎಂಟನೇ ತರಗತಿಯಲ್ಲ ತಿಆಸಿದೆ. ಹೀಗೆ ಈ ವಿಷಯವನ್ನು 
ವಿದ್ಯಾರ್ಥಿಗಳಗೆ ಬೋಧಿಸಿದಾಗ ಅವರು ತಮ್ಮ ಬದುಕಿನಲ್ಪ ಕಂಡ 
ವಾಸ್ಪವ ಉದಾಹರಣೆಗಳನ್ನು ಹಂಚಿಕೊಂಡರಲ್ಲದೆ, ಎನ್‌ಸಿಇಆರ್‌ಟ 
ಪಠ್ಯದಲ್ಲನ ಅಂಶಗಳು ಉಪಯುಕ್ತ ಎಂಬುದನ್ನು 
ಕಂಡುಕೊಂಡರು. ಈ ವಿಷಯವನ್ನು ನಗರ ಆಡಳತದ ಕುರಿತ 
ಪಠ್ಯಕ್ಲೂ ವಿಸ್ತರಿಸಲಾಯಿತು. ನಾವು ಅವರ ವಾರ್ಡ್‌ ಸದಸ್ಯರು 
ಮತ್ತು ಅಧ್ಯಕ್ಷರ ಬಗ್ಗೆ ಮಾತನಾಡಿದಾಗ, ಮಕ್ಕಳಗೆ ಅವರ ಬಗ್ಗೆ 
ತಿಆದಿತ್ತಾದರೂ. ಅವರನ್ನು ಸರ್ಕಾರದ ಭಾಗವಾಗಿ ಕಂಡಿರಲಲ್ಲ. 
ಬದಲಾಗಿ, ಅವರು ಮತ ಯಾಚಿಸುತ್ತಾ, ಚುನಾವಣೆಗಳಲ್ಲ 
ಗೆಲ್ಲುವುದಕ್ಕಾಗಿ ಇರುವ ಜನರು ಎಂದೇ ವಿದ್ಯಾರ್ಥಿಗಳು 
ಭಾವಿಸಿದ್ದರು. ನಾವು 'ಉತ್ತಮ ನಗರದ ಪರಿಕಲ್ಪನೆಯನ್ನು 
ವಿದ್ಯಾರ್ಥಿಗಳ ಮುಂದಿಟ್ಟು. ಪ್ರಪಂಚದ ಬೇರೆಬೇರೆ ಉತ್ತಮ 
ನಗರಗಳನ್ನು ತೋರಿಸಿದಾಗ, ತಮ್ಮ ನಗರ ಯಾಕೆ ಸ್ವಚ್ಛವಾಗಿಲ್ಲ 
ಮತ್ತು ಸಮರ್ಪಕವಾಗಿ ನಿರ್ವಹಿಸಲ್ಲಡುತ್ತಿಲ್ಲ ಎ೦ದು ವಿದ್ಯಾರ್ಥಿಗಳು 
ಪ್ರಶ್ನಿಸಿದರು. ಅಲ್ಲದೆ. ತಮ್ಮ ಜನಪ್ರತಿನಿಧಿಗಳ ಪಾತ್ರದ ಬಗ್ದೆ 
ಚರ್ಚಿಸಿದರು. ತಕ್ಷಣವೇ ಅವರು, ಇದರೊಂದಿಗೆ ಸ್ಥಳೀಯ 
ಸರ್ಕಾರದ ಪಾತ್ರವನ್ನು ಸಂಐಬಂಧೀಕರಿಪಿ ಜನರಿಗೆ 
ಉತ್ತರದಾಯುತ್ವತೆಯಿಂದ ಇರುವ ಹೊಣಿ ತಮ್ಮ ಚುನಾಯುತ 
ಪ್ರತಿನಿಧಿಗಳದ್ದು ಎಂದು ತಿಆಪಿದರು. 


ಆರನೇ ತರಗತಿಯ ವಿದ್ಯಾರ್ಥಿಗಳನ್ನು. ಅವರ ಸುತ್ತಮುತ್ತಅನ 
ಸ್ಥಳಗಳಲ್ಲ ಅಷ್ಟೊಂದು ಕಸದ ತ್ಯಾಜ್ಯ ಮತ್ತು ಮಾಲನ್ಯ ಯಾಕೆ 
ಇರುತ್ತದೆ ಎಂದು ಪ್ರಪ್ಲಿಸಿದೆವು. ಅದಕ್ಕೆ ಅವರು. 'ಕಸ ತೆಗೆದು 
ಸ್ವಚ್ಛದೊಳಸಲು ಯಾರೂ ಬರುವುದಿಲ್ಲ' ಎಂದು ಉತ್ತರಿಸಿದರು. 
ಸ್ಥಳೀಯ ಜನಪ್ರತಿನಿಧಿಗಳನ್ನು ಈ ಬಣ್ಣೆ ಎಂದಾದರೂ ಪ್ರಪ್ನಿಸಿದ್ದೀರಾ 
ಎಂದು ಕೇಆದರೆ, ತಾವು ಪ್ರಶ್ನಿಸಲು ಮುಂದಾದರೂ ತಮ್ಮ 
ಮನೆಯವರು ಅವಕಾಶ ಕೊಡುವುದಿಲ್ಲ ಎಂದರು. ಅದಕ್ಕೆ 
ದನಿಗೂಡಿಸಿದ ಒಂದು ಮಗು, 'ಅವರು ಈಗ ಪಕ್ಷದ ಉದ್ಯಾನದಲ್ಲ 
ನಮ್ಮ ಕಸ ಎಸೆಯುತ್ತಾರೆ' ಎಂದು ಹೇಆತು. ತಮ್ಮ ಚುನಾಯಿತ 
ಜನಪ್ರತಿನಿಧಿಗಳನ್ನು ಯಾಕೆ ಪ್ರಶ್ನಿಸುತ್ತಿಲ್ಲ ಎಂಬ ಪ್ರಶ್ನೆಯಿಂದ. 
ತಾವು ಅವರನ್ನು ಪಪ್ನಿಸಬಹುದು ಎಂಬ ಅರಿವು ಮಕ್ಷಳಗಾಯುತು. 
ಸ್ಥಳೀಯ ಜನಪ್ರತಿನಿಧಿಗಳ ಮೂಲಕ ಸರ್ಕಾರವನ್ನು ಪಶಪ್ನಿಸಬಹುದು 


೩೨" 
ಎಂಬುದಕ್ಕೆ ಯಾವುದೇ ನೇರ ಉದಾಹರಣೆಯನ್ನು ಆರನೇ 


ತರಗತಿಯ NCERT ಪಠ್ಯಪುಸ್ತಕ ನೀಡಿರಅಲ್ಲ. 
ಏಳನೇ ತರಗತಿ: ಮಾಧ್ಯಮ, ಅಂಗ ಮತ್ತು ಸಮಾನತೆ 


ಪತ್ರಿಕಾ ಸಾಕ್ಷರತೆಯ ಕುರಿತ ತರಗತಿ ಮುಗಿದ ಒಂದು ವಾರದ 
ಬಳಕ, ಏಕನೇ ತರಗತಿಯ ಮಕ್ಕಳಗೆ ಐದ್ಯೆದು ಗುಂಪುಗಕಲ್ಪ 


ನಗರ ಆಡಳತದ ಬಣ್ಣೆ ತಿಆದುಕೊಳ್ಳಲು ಕೈಗೊಂಡ ಚಟುವಟಕೆಗಳು 


ವಾರಕ್ಕೊಂದು ತಮ್ಮದೇ ಆದ ಸ್ವಂತ ಪತ್ರಿಕೆಯನ್ನು 
ಸಿದ್ಧಪಡಿಸುವಂತೆ ತಿಆಸಲಾಲಯುತು. ಅಚಿತಹ ರಚನೆಯ ಭಾಗವಾಗಿ 
(ಕಲಕೆಯ ಉನ್ನತ ಹಂತ: ಬ್ಲೂಮ್‌ ಲ್ಯಾಕ್ಲಾನಮಿ - (Higher 
order of learning: Bloom's Taxonomy) ಒ೦ದು ಪತ್ರಿಕೆಯಲ್ಲ. 
"ಒಂಬತ್ತನೇ ತರಗತಿಯಲ್ಲ ಕ್ರೀಡಾ ಅವಧಿಯನ್ನು 
ಸ್ಥಗಿತಗೊಳಸಿದ್ದೇಕೆ?' (ಕಕ್ಷಾ ೨ ಕೇ ಸ್ಪೋರ್ಟ್‌ ಕ್ಯೂಂ ಹುವಾ 
ಬಂದ್‌?') ಎಂಬ ಒಂದು ಸುದ್ದಿ ಬರೆದಿದ್ದರು. ಆದರೆ ಒಂಬತ್ತನೇ 
ತರಗತಿಯ ವಿದ್ಯಾರ್ಥಿಗಳು ಅದಕ್ಷೆ 'ಸುಳ್ಳು ಸುದ್ದಿ' "ಸತ್ಯಕ್ಕೆ 
ದೂರವಾದುದು' ಎಂದು ಪ್ರತಿಕ್ರಿಬುಸಿದರು. ಈ ಬಣ್ಣೆ ತನಿಖೆ 
ನಡೆಸಿದಾಗ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳು ಅದು 
ಸತ್ಯವಾದ ಸುದ್ದಿ ಎಂದು ಒಪ್ಪಿಕೊಂಡರೂ. ಆ ಸುದ್ದಿಯು ತಮ್ಮ 
ಮೇಲೆ ಆಪಾದನೆ ಹೊರಿಸುವ ಧಾಟಯಲ್ಲದ್ದ ಕಾರಣ ತಮ್ಮನ್ನು 
ಕೀಳಾಗಿ ತೋರಿಸುವಂತಿತ್ತು ಎಂದು ವಿವರಿಸಿದರು. ಅಲ್ಲದೆ, ತಾವು 
ಮತ್ತು ಪ್ರಾಂಶುಪಾಲರು ಚರ್ಚಿಸಿ 'ಸಹಮತ'ದಿಂದ ಆ ನಿರ್ಧಾರ 
ಕೈಗೊಂಡಿದ್ದೇ ವಿನಾಹ ೦ಖಾರೂ ಹೇರಿದ್ದಲ್ಲ ಎಂದೂ 
ಸ್ಪಷ್ಟಪಡಿಸಿದರು. ಆ ಪತ್ರಿಕೆಯು ಇಡೀ ಶಾಲೆಗೆ ಹಂಚಿಕೆಯಾಗಿದ್ದ 
ಕಾರಣ ತಮ್ಮನ್ನು ತಪ್ಪಾಗಿ ಚಿತ್ರಿಸಿದಂತಾಗುತ್ತದೆ ಎಂಬ 
ಕಾರಣದಿಂದ ಆರಂಭದಲ್ಲ ತಾವೆಲ್ಲ ಭಾಮವೋದ್ರೊಗದಿಂದ 
ಅಲ್ಲಗಳೆದು ಪ್ರತಿಕ್ರಿಯುಸಿದ್ದಾಗಿಯೂ ವಿವರಿಸಿದರು. ತಮ್ಮನ್ನು 
ತಪ್ಪಾಗಿ ಚಿತ್ರಿಸಿದ್ದರ ಅವರು ಧ್ಹನಿಯೆತ್ತಿದ್ದರು. ಈ ಘಟನೆಯಿಂದ 
ವಿದ್ಯಾರ್ಥಿಗಳು ಪತ್ರಿಕೆಗಳು ಸುಳ್ಳು ಮಾಹಿತಿಯನ್ನು ಹರಡ- 
ಬಹುದಾದ ಸಾಧ್ಯತೆಯನ್ನು ಅರ್ಥ ಮಾಡಿಕೊಂಡರು. 


ಈ ಪ್ರತಿಕ್ರಿಯೆಯನ್ನು ನಾವು ಏಕನೇ ತರಗತಿಯಲ್ಲ 
ಹಂಚಿಕೊಂಡಾಗ, ಅಪೂರ್ಣ ಸುದ್ದಿಯನ್ನು ಮುದ್ರಿಸಿದ್ದು ಅರಿವಾಗಿ 
ಅದನ್ನು ಹಿಂಪಡೆದರು. ಈ ಸಂಬಂಧದ ಚರ್ಚೆಯಲ್ಲೂ ಅವರು, 
ಸುದ್ದಿಯನ್ನು ಅಂತಿಮಗೊಳಸುವ ಮುನ್ನ ಮರುಪರಿಶೀಲಆಸಿರಲಲ್ಲ 
ಎಂದು ಒಪ್ಪಿಕೊಂಡರು. ಯಾವುದೇ ಸುದ್ದಿ ಸಮತೋಅತವಾಗಿರ- 
ಬೇಕಾದರೆ ಅಧ್ಯಯನ ಎಷ್ಟು ಅವಶ್ಯ, ಅದರಿಂದ ಸುದ್ದಿಯ ಎರಡೂ 


ಮುಖಗಳನ್ನು ವಸ್ತುನಿಷ್ಠವಾಗಿ ಬೆಂಬಅಸಲು ಸಾಧ್ಯ ಎಂದು ನಾನು 
ವಿವರಿಸಿದೆ. ಪ್ರಜಾಪ್ರಭುತ್ವದ ನಾಲ್ಡನೇ ಸ್ಪ್ತಂಭವಾಗಿರುವ 
ಮಾಧ್ಯಮವನ್ನು ಶಾಲಾ ಸಂದರ್ಭದಲ್ಲ ಸೀಮಿತವಾಗಿ ನಾವು 
ಚರ್ಚಿಸಿದೆವು ಮತ್ತು ರಾಷ್ಟ್ರೀಯ ಮಟ್ಟದಲ್ಲ ಅದರ ಪಾತ್ರದ 
ಬಗ್ಗೆಯೂ ಚರ್ಚೆ ಮುಂದುವರಿಯುತು. 


ಎಂಟನೇ ತರಗತಿ: ಸಂಸತ್ತು-ಸಂವಿಧಾನ, ಅಂಗಗಳು, ಕಾರ್ಯಗಳು 


ಎಂಟನೇ ತರಗತಿಯ ವಿದ್ಯಾರ್ಥಿಗಳಗೆ ನೀಡಲಾದ ಪಠ್ಯಪುಸ್ತಕದಲ್ಲ 
ಸರ್ಕಾರದ ಬಣ್ಣೆ ಹೇಳಲಾಗಿದ್ದ ಸಂಗತಿಗಳಗೂ, ಅವರು 
ನಿಜಜೀವನದಲ್ಲ ಕಾಣುತ್ತಿದ್ದುದಕ್ಕೂ ನಡುವಿನ ಅಂತರವು 
ಗಣನೀಯವಾಗಿತ್ತು. ಅದಕ್ಲೂ ಮೊದಲು ಅವರು ಟ.ವಿ.ಯಲ್ಲಾಗಲ., 
ಬೇರೆ ರೀತಿಯಿಂದಾಗಆ ಸಂಸತ್ತನ್ನು ಕಂಡಿರಅಲ್ಲ. ಆದ್ದರಿಂದ, 
ಸರ್ಕಾರ ಎಂದರೆ ಏನು ಮತ್ತು ಏಕೆ ಎಂಬುದನ್ನು 
ಸಂಬಂಧೀಕರಿಸಲು ಅವರಿಗೆ ಅತ್ಯಂತ ಕಠಿಣ ಸಂಗತಿಯಾಗಿತ್ತು. 
ಆದರೂ, ಅದನ್ನು ಅರ್ಥ್ಯೈಸಿಕೊಳ್ಳುವಲ್ಲ ಸ್ಥಳೀಯ ಸರ್ಕಾರ 
ಗಮನಾರ್ಹ ಪಾತ್ರ ವಹಿಸಿತು. ನಾನು ಪಾಠ ಮಾಡಿದ ಮೂರೂ 
ತರಗತಿಗಳಲ್ಲ ಸ್ಥಳೀಯ ಸರ್ಕಾರದ ಮೂಲಕ ಕೇಂದ್ರ ಸರ್ಕಾರದ 
ಕಡೆ ಸಾಗಿದ್ದು ಬಹಳ ಉಪಯುಕ್ತವೆನಿಸಿತು. 


ವಿದ್ಯಾರ್ಥಿಗಳಲ್ಲ ಸಮಾನತೆ ಮತ್ತು ಜನಪ್ರತಿನಿಧಿಗಳ ಕುರಿತು ಇದ್ದ 
ತಿಅವಳಕೆಂ೦0ಖು ಇದೇ ವಿಷಯವನ್ನು ಕುರಿತು ಶೈಕ್ಷಣಿಕ 
ಪರಿಕಲ್ಪನೆಯನ್ನು ಸಿದ್ದಪಡಿಸುವಲ್ಲ ನನಗೆ ಸಹಕಾರಿಯಾಲಯುತು. 
ಅವರ ಶಾಲೆಯಬುಂದಲೇ ಉದಾಹರಣೆಗಳನ್ನು ಎತ್ತಿಕೊಂಡು ಅವುಗಳ 
ಬಗ್ಗೆ ಗಂಭೀರವಾಗಿ ಪರ್ಯಾಲೋಚಿಸಲು ಅವಕಾಶವಿತ್ತು. ತಮಗೆ 
ಸಂಬಂಧವಿಲ್ಲದ ಸಂಗತಿಗಳೆಂದು ಅಲಕ್ಷಿಸಿ ಪ್ರತ್ಯೇಕವಾಗಿ ಕಾಣುವ 
ಬದಲು ತಮ್ಮ ನೈಜ ಬದುಕಿಗೆ ಅನ್ಹಯುಸಿಕೊಳ್ಳಬಹುದಾಗಿತ್ತು. 
ಇನ್ನು. ವಿಶೇಷವಾಗಿ ಶಾಲಾ ಹಂತದಲ್ಲ ಇಂತಹ ಕ್ರಮಗಳು 
ರೂಡಢಿಂರುಲ್ಲ ಎಲ್ಲ ವಿಪಲವಾಗುತ್ತಿವೆ ಎಂದೂ ಅವರು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


29 


ನೋಡಬಹುದಾಗಿತ್ತು. ವಿದ್ಯಾರ್ಥಿಗಳಗೆ ರಾಷ್ಟ್ರೀಯ ಮಟ್ಟದ 
ರಾಜಕೀಯ ಚೌಕಟ್ಟನಲ್ಲ ಏನು ನಡೆಯುತ್ತದೆ ಎಂಬ 
ಅರಿವಿಲ್ಲದಿದ್ದರೂ ತಮಗೆ ಕೈಗೆಟಕುವ ಸಂಗತಿಗಳ ಬಣ್ಣೆ ಅವರಿಗೆ 
ಸೂಕ್ತ ಜ್ಞಾನವಿತ್ತು. ಅ೦ದರೆ, ತಮ್ಮ ಸ್ಥಳೀಯ ನಾಯಕರು ಮತ್ತು 
ಶಾಲಾ ನಾಯಕರು ತಮ್ಮ ಉತ್ತಮ ಜೀವನದ ಅಭ್ಯುದಯಕ್ಕೆ ಹಾಗು 
ತಾವು ಅವರ ಕಾರ್ಯಶೈಅಯನ್ನು ಪ್ರಪ್ಲಿಸಬಹುದು ಎಂಬ ಬೆ 
ಅರಿವಿತ್ತು. ಅಲ್ಲದೆ, ತರಗತಿ ಪ್ರತಿನಿಧಿಗಳಆಗೆ ತಮ್ಮ ಅಧಿಕಾರ ಬಣ್ದೆ 
ವ್ಯಾಪ್ತಿಯ ಅರಿವಿತ್ತು. ಆದರೆ ತಾವು ತಮ್ಮ ಕರ್ತವ್ಯಗಳನ್ನು 
ಸಮರ್ಪಕವಾಗಿ ನಿಭಾಲಯುಸದೇ ಇದ್ದರೆ ಅಧಿಕಾರ ತ್ಯಜಸುವಂತೆ 
ತಾವು ಅವರನ್ನು ಹೇಳಬಹುದು ಎಂಬ ಅರಿವೂ ಅವರಿಗಿತ್ತು. 


ತರಗತಿಯಲ್ಲ ವಿದ್ಯಾರ್ಥಿಗಳು ಸಮಾನತೆ, ಸ್ವಾತಂತ್ರ್ಯ ಮತ್ತು 
ನ್ಯಾಯದಂಥ ಪರಿಕಲ್ಲನೆಗಳಗೆ ಸಂಬಂಧಿಸಿದಂತೆಯೂ ತಮ್ಮ 
ಸುತ್ತಮುತ್ತಅನಿಂದಲೇ ಉದಾಹರಣೆಗಳನ್ನು ತರುತ್ತಿದ್ದರು. ಹೀಗೆ 
ಒಂದಕ್ಕೊಂದು ನಂಟು ಬೆನೆಯುವುದರಿಂದ ಉನ್ನತ ಮಟ್ಟದ 
ಪರಿಕಲ್ಪನೆಗಳುಳ್ಳ ವಿಷಯಗಳನ್ನು ಇನ್ನೂ ಚೆನ್ನಾಗಿ ಅರ್ಥ 
ಮಾಡಿಕೊಳ್ಳಲು, ಆ ಉದಾಹರಣೆಗಳನ್ನು ಪಠ್ಯಪುಸ್ತಕದಲ್ಲ 
ನೀಡಲಾದ ಉದಾಹರಣಿಗಳೊಂದಿಗೆ ತುಲನೆ ಮಾಡಲೂ ಸಹಕಾರಿ 


ಆಯತು. 
ಗಮನಕೇಂದ್ರಿತ ಗುಂಪು ಚರ್ಚೆ 


ಈ ಶಾಲೆಯಲ್ಲ ಕೆಲಸ ಮಾಡುವ ವೇಳೆ ನಾನು ಒಂಬತ್ತನೇ 
ತರಗತಿಯ ವಿದ್ಯಾರ್ಥಿಗಳು ಮೇಅನ ವಿಷಯಗಳನ್ನು ಎಷ್ಟರಮಣ್ಣಗೆ 
ಅರ್ಥ ಮಾಡಿಕೊಂಡಿದ್ದಾರೆ ಎಂದು ತಿಕಆದುಕೋೊಳ್ಳ್‌ ಲು 
'ಗಮನಕೇಂದ್ರಿತ ಗುಂಪು ಚರ್ಚೆ' (Focus group discussion) 
ಕೈಗೊಂಡೆ. ತಲಾ ಹತ್ತು ಮಕ್ಕಳನ್ನು ಒಳಗೊಂಡ ಮೂರು 
ಗುಂಪುಗಳನ್ನು ರಚಿಸಿದೆ. ವಿಷಯದ ಬಗೆಗಿನ ಅರಿವು ಮತ್ತು 
ಅಭಿಪ್ರಾಯವನ್ನು ನಿಖರವಾಗಿ ಹೇಳುವ ಮೂಲಕ ತರಗತಿಯಲ್ಲ 
ಬಹಳ ಕ್ರಿಯಾಶೀಲರಾಗಿದ್ದ ಮಕ್ಷಳು ಇದ್ದರು. ಎರಡನೇ ಗುಂಪಿನಲ್ಪ, 
ತರಗತಿಂಯಲ್ಲ ಹೆಚ್ಚು ಕ್ರಿಯರಾಶೀಲರೂ ಅಲ್ಲದ ಅಥವಾ 
ಜಡತೆಯನ್ನೂ ಹೊಂದಿರದ ಮಕ್ಕಳು ಇದ್ದರು. ಮೂರನೇ 
ಗುಂಪಿನಲ್ಲ ತರಗತಿಯಲ್ಲ ಇದ್ದರು. ಎಂದೂ ಕ್ರಿಯಾಶೀಲರಾಗಿರದೇ 
ಇದ್ದ ಮಕ್ಕಳು ಮೂರನೇ ಗುಂಪಿನಲ್ಪದ್ದರು. ಪ್ರಜಾಪ್ರಭುತ್ವ ಮತ್ತು 
ಸರ್ಕಾರದ ಬಗೆಗಿನ ಬಹುತೇಕ ಚಿಂತನೆಗಳನ್ನು ಮೂರೂ 
ಗುಂಪುಗಳು ಅರ್ಥ ಮಾಡಿಕೊಂಡಿದ್ದವು. ತರಗತಿಂ೫ 


Wye RRS CT 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಕಾರ್ಯನಿರ್ವಹಣಿಯು ಸರ್ಕಾರ ನಡೆಯುವ ಕ್ರಮದಲ್ಲೇ ಹೇಗೆ 
ಜರುಗುತ್ತಿದೆ ಎ೦ಬ ಪ್ರಷ್ಣ ಸಂಬಂಧವನ್ನು ಕಾಣಬಹುದಾಗಿತ್ತು. 


ಇದಕ್ಕೆ ಹೊರತಾಗಿ, ಮೊದಲ ಗುಂಪಿನಲ್ಲದ್ದವರಲ್ಲ ಬಹುತೇಕ 
ಸದಸ್ಯರು ಶಾಲೆಯ ಪ್ರತಿನಿಧಿಗಳಾಗಿದ್ದ ಕಾರಣ ಪ್ರಜಾಪ್ರಭುತ್ವದ 
ಕಾರ್ಯವಿಧಾನದ ಬಗ್ಗೆ ಅವರು ಹೆಚ್ಚು ನಿಖರವಾಗಿ ತಿಆದು- 
ಕೊಂಡಿದ್ದರು. ತಮ್ಮನ್ನು ಪ್ರಶ್ನಿಸಬಹುದು ಎಂಬ ಸಂಗತಿ ಅವರಿಗೆ 
ಗೊತ್ತಿದ್ದುದರಿಂದ ತಮ್ಮ ನಾಯಕರನ್ನು ಅವರು ಪ್ರಶ್ನಿಸಬಹುದು 
ಎಂದು ಅರಿತಿದ್ದರು.. 


ಎರಡನೇ ಗುಂಪು ಸಾಮಾನ್ಯವಾಗಿ ಕಾಣಸಿಗುವ ಮನೋ- 
ಸ್ಥಿತಿಯನ್ನು ಹೊಂದಿದ್ದಂತೆ ಕಾಣುತ್ತಿತ್ತು. ಮತ ಯಾಜಿಸುವುದು 
ಎಂದರೆ ಬಲೆಗೆ ಜದ್ಧಂತೆ ಎಂದೂ, ಸರ್ಕಾರವನ್ನು ಪ್ರಶ್ನಿಸುವುದೆಂದರೆ 
ಕೊಲೆಗೀಡಾಗುವಂತೆ ಆದೀತು ಅಥವಾ ಆಸೆಗೆ ತಣ್ಣೀರೆರಚಿ- 
ದಂತಾದೀತು ಎಂದು ತಿದಿದ್ದರು. ಶೇ ಗುಂಪು ತನ್ನನ್ನು 


ತೊಡಗಿಸಿಕೊಳ್ಳುವುದನ್ನು ಅಷ್ಟಾಗಿ ಇಷ್ಟಪಡುತ್ತಿರಲಲ್ಲ. 


ಮೂರನೇ ಗುಂಪು. ಬಡವರನ್ನು ಪೋಷಿಸುವ ಹೋಷಕರ ಹಾಗೆ 
ಸರ್ಕಾರ ಎಂಬಂತೆ ಪರಿಭಾವಿಸಿತ್ತು. ಅದು ಭ್ರಷ್ಟಾಚಾರದಲ್ಲ 
ತೊಡಗಿದೆ ಎಂಬ ವಾಸ್ತವಾಂಶ ಅದಕ್ಕೆ ತಿಆದಿತ್ತು ಹಾಗು 
ಭ್ರಷ್ಟಾಚಾರದಲ್ಲ ತೊಡಗಿದವರನ್ನು ಪತ್ತೆ ಹಚ್ಚಲೂ ಅದು ಕೆಲಸ 
ಮಾಡುತ್ತಿತ್ತು. ಎಂದು ಅರಿತಿತ್ತು. ಈ ಪರಿಕಲ್ಪನೆಗಳನ್ನು ಆರು, ಏಳು 
ಮತ್ತು ಎಂಟನೇ ತರಗತಿಯ ವಿದ್ಯಾರ್ಥಿಗಳು ಸರಿಯಾಗಿ ಅರ್ಥ 
ಮಾಡಿಕೊಂಡು, ಇವುಗಳ ಹಿಂದಿನ ಆಲೋಚನೆಗಳನ್ನು 
ಅರಿತಿದ್ದಾರೆಯೇ ಎಂಬುದನ್ನು ಪರೀಕ್ಷಿಸಲು ಕೈಗೊಂಡ ಘಂ 
ಪ್ರಯತ್ನದ ಫಲತಾಂಶವು ಧನಾತ್ಯಕವಾಗಿತ್ತಲ್ಲದೆ, ವ್ಯಾಪಕವಾಗಿ 
ಸಹಕಾರಿಯೂ ಆಯುತು. ಆದರೂ, ಸರ್ಕಾರದ ಮೂರು ಅಂಗಗಳ 
ಹೆಸರು ಮತ್ತು ಕಾರ್ಯಗಳ ಬಣ್ಣೆ ಎಲ್ಲಾ ಗುಂಪುಗಳು ಮಾಹಿತಿ 
ನೀಡಲಾಗಲಅಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ, ಕೆಲವರು 
ರಾಜಕೀಯವಾಗಿ ತಿಕುವಳಕೆಯುಳ್ಳವರಾಗಿದ್ದರೂ. ಅಪವಾದ- 
ವೆಂಬಂತೆ ಅವರಿಗೆ ತಮ್ಮ ವಾರ್ಡ್‌ ಸದಸ್ಯರ ಹೆಸರೂ ತಿಆದಿರಲಲ್ಲ. 


ಮುಕ್ತಾಯ 


ಮೇಅನ ಉದಾಹರಣೆಗಳಲ್ಲ ಗಮನಿಸಿದಂತೆ, ಪ್ರಜಾಪ್ರಭುತ್ವ ಎಂಬ 
ಪರಿಕಲ್ಪನೆಯನ್ನು ಪ್ರಾಯೋಗಿಕವಾಗಿಯೇ ಬದುಕ ನೋಡ- 


ಬೇಕಾಗುತ್ತದೆ. ಮಕ್ಕಳಗೆ ತಮ್ಮ ನಿತ್ಯಜೀವನದಲ್ಲ ಸಮಾನತೆಯನ್ನು 
ಅನುಭವಿಸಿ ಅದರ ಸುತ್ತ ತಲೆದೋರುವ ಪ್ರಶ್ನೆ ಮತ್ತು 
ಅಭಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ ವಾತಾವರಣವನ್ನು 
ಒದಗಿಸಬಹುದು. ಮಕ್ಕಳು ಮೂರ್ತ ಸಂಗತಿಗಳೊಂದಿಗೆ ಬಹಳ 
ಬೇಗನೇ ಗುರುತಿಸಿಕೊಳ್ಳುತ್ತಾರೆ. ಪರಿಕಲ್ಪನೆಗಳು ನಿತ್ಯ ಜೀವನದಲ್ಲ 
ಬೆರೆತಾಗ ರೂಢಿಯಲ್ಲದ್ದಾಗಲೇ ಇದು ಸಾಧ್ಯವಾಗುವುದು. 
ಹಾಗೆಯೇ, ಈ ಘಟನೆಯಲ್ಲ ಶಾಲಾ ವಾತಾವರಣದಲ್ಲಿ 
ಪರಿಕಲ್ಪನೆಗಳನ್ನು ರೂಢಿಗತವಾಗಿ ಅರ್ಥೈಸಿಕೊಳ್ಳಲು 


ವಿವಿಧ ಸುದ್ದಿಗಳ ಬಗ್ಗೆ ಚರ್ಚೆ 


ಅಭಲಾಷಾ ಅವಸ್ಥಿ ಅವರು ಪ್ರಸ್ತುತ, ಉತ್ತರಾಖಂಡದ ಪಿಟೋರಾಗಡದಲ್ಲರುವ ಅಜೀಂ ಪ್ರೇಮ್‌ಜ 
ಕ್ಯಾಂಪಸ್‌ ಅಸೋಸಿಯೇಟ್‌ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಮಾಜವಿಜ್ಞಾನ ಮತ್ತು ಮಕ್ಕಳಲ್ಲ ಭಾಷಾ ಬೆಳವಣಿಗೆ 
ಅವರ ಆಸಕ್ತಿಯ ಕ್ಷೇತ್ರವಾಗಿದೆ. ಕ್ರೀಡೆ ಮತ್ತು ಚಿತ್ರಕಲೆಯಲ್ಲ ತೊಡಗುವುದು ಅವರಿಗೆ ಇಷ್ಟ. 

ಸಂಪಕಕ್ಕೆ: abhilasha.awasthi18_mae@apu.edu.in ಮೇಲ್‌ ಮಾಡಬಹುದು. 


ನಿರಂತರವಾಗಿ ನೆರವಾಗುವುದರಿಂದ ಪುಸ್ತಕದಲ್ಲ ನೀಡಲಾಗಿರುವ 
ವಿವರಗಳನ್ನು ತಿಆದುಕೊಳ್ಳುವುದೂ ಅವರಿಗೆ ಸುಲಭವಾಗಿದೆ ಹಾಗು 
ಮುಸ್ತಕದಲ್ಲನ ಸನ್ನಿವೇಶಗಳನ್ನು ವಾಸ್ತವದ ಸನ್ನಿವೇಶಗಳಗೆ 
ವಿಸ್ತರಿಸುವುದೂ ಅವರಿಗೆ ಸಾಧ್ಯವಾಗಿದೆ. ಅದು, ತಾವೇನು 
ಕಅಯುತ್ತಿದ್ದೇವೆ ಎಂದು ಯೋಚಿಸಿ ಮತ್ತು ಶಾಲೆಯುಂದಾಚೆಗಿನ 
ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳಲೂ ಸಾಧ್ಯವಾಗಿದೆ. 


ಫೌಂಡೇಷನ್‌ನಲ್ಪ 


ಅನುವಾದ: ರೋಹೀಕಿ ಮುಂಡಾಜೆ | ಪರಿಶೀಲನೆ: ಲತಾ ಕೆ.ಸಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಅಕ್ಟೋಬರ್‌ 2021 


31 


